ಕರ್ನಾಟಕ ವಿಧಾನ ಸಭೆ 


ಸದಸ್ಯರ ಹೆಸರು ಶ್ರೀಮತ್ತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2023 
ಉತ್ತರಿಸಬೇಕಾದ ದಿನಾಂಕ 27.03.2020. 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಪಶುಸಂಗೋಪನೆ, ಹಜ್‌ ಹಾಗೂ ವಕ್ಸ್‌ 
ಸಚಿವರು' 
ಕಸಂ ಮು ಪ್ರಶ್ನೆಗಳು ಉತ್ತರಗಳು 
ಅ. ರಾಜ್ಯದಲ್ಲಿ ದೇಶಿ ನಾಟಿ) ಹಸು`ಸಾಕಣೆ ಮತ್ತು ರಾಜ್ಯದೆ ನಾಟಿ ಹೆಸು ತೆಳಿಗಳಾದೆ ಹಳ್ಳಿಕಾರ್‌, ಅಮೃತ್‌ 
ಸಂರಕ್ಷಣೆ ಮಾಡಲು ರೈತರು ಹಾಗೂ ಸಂಘ | ಮಹಲ್‌, ದೇವಣಿ, ಖಿಲಾರಿ ಇವುಗಳ ತಳಿ ಸಂರಕ್ಷಣೆ 
| ಸಂಸ್ಥೆಗಳಿಗೆ ನ ದೊರೆಯುತ್ತಿರುವ ಹಾಗೂ ಅಭಿವೃದ್ಧಿಗಾಗಿ ಪಶುಪಾಲನೆ ಮತ್ತು 
ವಿವಿಧ ರೀತಿಯ ಸೌಲಭ್ಯಗಳೇನು; ಹಾಗೂ ಈ ಪಶುವೈದ್ಯಕೀಯ . ಸೇವಾ ಇಲಾಖೆಯಿಂದ 
ಸಂಬಂಧ ಚಾಲ್ತಿಯಲ್ಲಿರುವ ಸ್ಥಾಪಿಸಲಾಗಿರುವ ವೀರ್ಯ. ಸಂಸ್ಕರಣಾ ಕೇಂದ್ರಗಳಲ್ಲಿ 
ಯೋಜನೆಗಳಾವುವು; ಹಳ್ಳಿಕಾರ್‌,. ಅಮೃತ್‌ ಮಹಲ್‌, ದೇವಣಿ, ಖಿಲಾರಿ 
» ಹೋರಿಗಳೆಂದ ವೀರ್ಯವನ್ನು ಸಂಸ್ಕರಿಸಿ ಘನೀಕೃತ 
ವೀರ್ಯ ಸಳಿಕೆಗಳನ್ನು ಪಶುವೈದ್ಯಕೀಯ ಸಂಸ್ಥೆ ಸೈಗಳ 
ಮುಖಾಂತರ dR 00 'ದರದಲ್ಲಿ ಕೃತಕ 
ಗರ್ಭದಾರಣೆಗಾಗಿ ನೀಡಲಾಗುತ್ತಿದೆ. 
ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ 
ಇಲಾಖೆಯ ನಾಟಿ ಹಸು ತಳಿ ಸಂರಕ್ಷಣೆ ಹಾಗೂ 
ಸಂವರ್ಧನೆಗಾಗಿ ಇರುವ ಕ್ಷೇತ್ರಗಳಲ್ಲಿ ಜನಿಸುವ 
ಹಳ್ಳಿಕಾರ್‌, ಅಮೃತ್‌ ಮಹಲ್‌, ದೇವಣಿ, ಖಲಾರಿ, 
ಮಲೆನಾಡುಗಿಡ್ಡ ಹೋರಿ. ಕರುಗಳನ್ನು ತಳಿ 
ಸಂವರ್ಧನೆಗಾಗಿ ರೈತರಿಗೆ ಬಹಿರಂಗ ಹರಾಜು 
/ ಮೂಲಕ ನೀಡಲಾಗುತಿದೆ. 
ಆ [ಸದರಿ ಯೋಜನೆಗಳಿಂದ ರೈತರಿಗೆ ಕೈತರಗೆ ದೇಶಿ ಹಾ ಸಾಕಾಣಿಕೆಗಾಗಿ ವ್ಯಾ 
ದೊರೆಯುತಿರುವ ಆರ್ಥಿಕ ನೆರವುಗಳೇನು; ಅರ್ಥಿಕ ನೆರವು ನೀಡಲಾಗುತ್ತಿಲ್ಲ. 
ಇ 2019-20ನೇ ಸಾಲಿನಲ್ಲಿ ಕೊಡಗು "ಹಾಗೊ ಅನ್ನಯಿಸುವುದಿಲ್ಲ. 
ರಾಮನಗರ . ಜಿಲ್ಲೆಗಳಲ್ಲಿ ಸದರಿ 
ಯೋಜನೆಗಳಿಂದ ಪ್ರಯೋಜನ ಪಡೆದ 


ಫಲಾನುಭವಿಗಳ ಪಟ್ಟ ಹಾಗೂ ಸಂಪೂರ್ಣ 
ವಿವರಗಳನ್ನು ನೀಡುವುದು? 


ಪಸಂಮೀ 149 ಸಲೆವಿ 2020 


ಪ್ರಭು sh 
ಪಶುಸಂಗೋಪನೆ, ಹಜ್‌ In ಸಚಿವರು, 


